KA/ BG-GPO/2515/\WPP-47/2009-2011 






ಅಧಿಕೃತವಾಗಿ ಪ್ರಕಟಿಸಲಾದುದು 





ಸಂಪುಟ ೧೪೪ 


17/1961ರ ಪ್ರಕಾರ) ಅನುಸಾರ ಈ ಮೂಲಕ ಪ್ರಕಟಿಸಲಾಗಿದೆ. 





ಬೆಂಗಳೂರು, ಗುರುವಾರ, ಮೇ ೨೧, ೨೦೦೯ (ವೈತಾಖ ೩೧, ಶಕ ವರ್ಷ ೧೯೩೧) 


ಭಾಗ - ೬ 


ಸಂಚಿಕೆ ೨೧ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆ೦ಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 


ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಉಪವಿಭಾಗಾಧಿಕಾರಿಗಳ ಕಾರ್ಯಾಲಯ : ನ್ಯಾಯಾಲಯ, ದಾವಣಗೆರೆ ಉಪವಿಭಾಗ, ದಾವಣಗೆರೆ 
ಭೂ ಸ್ಥಾಧೀನ ಅಧಿನಿಯಮ 1894ರ ಪ್ರಕರಣ 16(2)ರ ಅನುಸಾರ ಪ್ರಕಟಣೆ 
ಕ್ರಮಾಂಕ:ಎಲ್‌ಎಕ್ಯೂಎಸ್‌ಆರ್‌.8/04-05, ದಿನಾಂಕ: 22ನೇ ಏಪ್ರಿಲ್‌ 2009 
ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 16(1) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 17/1961ರ ಪ್ರಕಾರ) 
ರ ಅನುಸಾರ ಅನುಸೂಚಿ ಜಮೀನುಗಳನ್ನು ದೇವರಬೆಳಕೆರೆ ಪಿಕಪ್‌ ಮುಳುಗಡೆಯ ಉದ್ದೇಶಕ್ಕಾಗಿ ಭೂ ಸ್ವಾಧೀನ (ವಶ) 
ಪಡಿಸಿಕೊಂಡಿರುತ್ತದೆ ಎಂದು ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 16(2) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 


















































ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ದಾವಣಗೆರೆ ಹೋಬಳಿ: ಕಸಬಾ ಗ್ರಾಮ: ಜಡಗಾನಹಳ್ಳಿ 
ಕ್ರ ಖಾತೆದಾರರ ಹೆಸರು ಸರ್ವೆ | ತರಹೆ | ವಿಸ್ತೀರ್ಣ | ಆಕಾರ ಮುಂಗಡ 
ಸಂ. | ಶ್ರೀ/ಶ್ರೀಮತಿ ನಂಬರ್‌ ಎ-ಗುಂ |ರೂ.ಪೈ ಸ್ವಾಧೀನ 
ದಿನಾಂಕ 
1. ಎಂ.ಜೆ.ಚಿಕ್ಕಪ್ಪ ಬಿನ್‌ ಎಂ.ಜೆ.ಜಯಪ್ಪ 13/೬1 | ಖುಷ್ಕಿ 3-17 2-08 17.11.92 
ಎಂ.ಜೆ.ರೇವಣಸಿದ್ದಪ್ಪ ಮೈ.ಗಾ. ಅನ್ನ ಎಂ.ಜೆ.ಚಿಕ್ಕಪ್ಪ 0-24 ಖ 
2] ಎಂ.ಜಿ ಹನುಮಂತಪ್ಪ ಬನ್‌'ಗುಡ್ಡಪ್ಪ 77733 ಪ 223 17717352715 
0-06ಖ 
3. ಭೀಮಪ್ಪ ಮಾನೇಶ್ನರಪ್ಪ ೫ನ್‌ ತಹರಪ್ಪ 3/4 ಪುಷ್ಠಿ 0-28 0-38 17.11.92 
0-02 ಖ 
4 ಚನ್ನಬಸಪ್ಪ ಬನ್‌ ಮ್ಲಾಪ್ಪ 30724 | D&T 8-25 1118338 1171152 
0-03 ಖ 
೨; ಲಕ್ಷ್ಮಮ್ಮ ಕೋಂ ಗುಡ್ಡಪ್ಪ 30/ಪ6 | ಖುಷ್ಕಿ 1-06 0-10 11.11.92 
6. | ಎಸ್‌.ಮಲ್ಲಪ್ಪ ತಾಯಿ ವೀರಮ್ಮ 31/4 | ಖುಷ್ಕಿ 0-10 0-15 17.11.92 
ಉಪವಿಭಾಗಾಧಿಕಾರಿ ಹಾಗೂ ಭೂ ಸ್ವಾಧೀನಾಧಿಕಾರಿ, 
ಹಿ.ಆರ್‌. 185 ದಾವಣಗೆರೆ ಉಪವಿಭಾಗ, ದಾವಣಗೆರೆ. 


(೪೪೯) 


೪೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧, ೨೦೦೯ ಭಾಗ -೬ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಮಿನಿವಿಧಾನಸೌಧ, ರಾಮನಗರ ಜಿಲ್ಲೆ, ರಾಮನಗರ 
ನಮೂನೆ-27 
ನಂ.ರಾಜಿಕಾ.ಎಲ್‌ಎನ್‌ಡಿ.ಸಿಆರ್‌ 585/2008-09, ದಿನಾಂಕ: 18ನೇ ಫೆಬ್ರವರಿ 2009 
94ನೇ ನಿಯಮದ 68 (1ನೇ ಪ್ರಕರಣದ ಮೇರೆಗಿನ ಘೋಷಣೆ 

ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸಾರ್ವಜನಿಕ ರಸ್ತೆಯ ಭಾಗವು 
ಸಾರ್ವಜನಿಕ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ರಾಜ್ಯಸರ್ಕಾರಕ್ಕೆ ಕಂಡುಬಂದಿರುವುದರಿಂದ 

1. ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮದ 1964ರ 68ನೇ ಪ್ರಕರಣದ (1ನೇ ಉಪ-ಪ್ರಕರಣದಿಂದ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸಾರ್ವಜನಿಕ ರಸ್ತೆಯ ಸದರಿ ಭಾಗವು ಸಾರ್ವಜನಿಕರ 
ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮತ್ತು ಸಾರ್ವಜನಿಕ ರಸ್ತೆಯ ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಸಾರ್ವಜನಿಕರ 
ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಉದ್ದೇಶಿಸಿ ಈ ಮೂಲಕ ಘೋಷಿಸುತ್ತದೆ. 

2. ಸಾರ್ವಜನಿಕ ಹೆದ್ದಾರಿಯ ಹಕ್ಕಿನ ಜೊತೆಗೆ ಸದರಿ ರಸ್ತೆಯ ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ 
ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ ಉದ್ದೇಶದಿಂದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರ 
ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವನೇ ಸಾರ್ವಜನಿಕನು ಅಥವಾ ಯಾವನೇ ವ್ಯಕ್ತಿಯು, ಈ 
ಅಧಿಸೂಚನೆಯನ್ನು ಹೊರಡಿಸಿದ ತೊಂಬತ್ತು ದಿನಗಳೊಳಗೆ ಸದರೀ ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು, ಅಂಥ 
ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು 
ಅಂಥ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕ್ಷೇಮು ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು 
ರಾಮನಗರ ಜಿಲ್ಲೆಯ ಡೆಪ್ಯೂಟಿ ಕಮೀಷನರಿಗೆ ಬರಹದಲ್ಲಿ ತಿಳಿಸತಕ್ಕದ್ದು. 




















ಅನುಸೂಚಿ 
ರಸ್ತೆಯ ಭಾಗ ಇತ್ಯಾದಿ ಇರುವ ಗ್ರಾಮಗಳು ಅರ್ಚಕರಹಳ್ಳಿ 
ತಾಲ್ತೂಕುಗಳು ರಾಮನಗರ 
ಜಿಲ್ಲೆ ರಾಮನಗರ 
ರಸ್ತೆಯ ಮೊದಲಾದುದರ ಭಾಗ ಅಥವಾ ಭಾಗಗಳ ವರ್ಣನೆ ಸ.ನಂ. 98 
ರಸ್ತೆಯ ಭಾಗ ಅಥವಾ ಭಾಗಗಳ ಸರಿಸುಮಾರು ವಿಸ್ತೀರ್ಣ 4-12 ಎ:ಗು 
ಮೇರೆ ಚಕ್ಕುಬಂದಿ: 


ಪೂರ್ವಕ್ಕೆ: ಸ.ನಂ. 99 ಮತ್ತು ಹಳ್ಳ, 
ಪಶ್ಚಿಮಕ್ಕೆ: ಬೆಂಗಳೂರು-ಮೈಸೂರು ರಸ್ತೆ 
ಉತ್ತರಕ್ಕೆ: ಸ.ನಂ. 99 ಮತ್ತು ಹಳ್ಳ 
ದಕ್ಷಿಣಕ್ಕೆ: ಸ.ನಂ. 97ರ ಪೈಕಿ ಅರಣ್ಯ ಇಲಾಖೆ ಜಮೀನು 
ಸಾರ್ವಜನಿಕ ರಸ್ತೆ/ಬೀದಿ/ ಗಲ್ತಿ/ದಾರಿ ಅಥವಾ ಅದರ ಭಾಗ ಪೂರಾ ಜಮೀನು 
ಪಿ.ಆರ್‌. 186 ಜಿಲ್ಲಾಧಿಕಾರಿಗಳು, ರಾಮನಗರ ಜಿಲ್ಲೆ. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ರದ್ದಿಯಾತಿ ಅಧಿಸೂಚನೆ 
ಪ್ರಕರಣ ಸಂಖ್ಯೆ: ಎಲ್‌.ಎ.ಕ್ಯೂ.ಎಸ್‌.ಆರ್‌ 1/2009-10, ದಿನಾಂಕ: 16ನೇ ಏಪ್ರಿಲ್‌ 2009 

ಭೂ ಸ್ವಾಧೀನ ಕಾಯಿದೆ 1894 (ಸೆಂಟಲ್‌ ಕಾಯಿದೆ 1894)ರಂತೆ ವಿಧಿ 4(1)ರ ಅಧಿಸೂಚನೆ ಸಂಖ್ಯೆಎಲ್‌ಎಕ್ಕೂ: 
ಎಸ್‌ಆರ್‌32/2007-08, ದಿನಾ೦ಕ: 19.10.2007 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ 
ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯ ದಿನಾಂಕ: 22.1.2007ರ ಕರ್ನಾಟಕ ರಾಜ್ಯ ಪತ್ರದ ಪುಟ 1044 ರಿಂದ 1047 
ರವರೆಗೆ ಭಾಗ-6ರಲ್ಲಿ ಕೊಂಡಜ್ಜಿ, ಶೆಟ್ಟಿಹಳ್ಳಿ ರಾಯಸಂದ್ರ ಗ್ರಾಮಗಳ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಭೂ 
ಸ್ವಾಧೀನಪಡಿಸಲು ಪ್ರಕಟಣೆ ಹೊರಡಿಸಿರುತ್ತದೆ. ಆದರೆ ಈ ಗ್ರಾಮಗಳ ಬಾಬ್ತು ಜಂಟಿ ಮೋಜಣಿ ಕಾರ್ಯ ಪೂರೈಸಿದಾಗ ಈ 
ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಸರ್ವೆ ನಂಬರುಗಳ ಬಾಬ್ತು ಕಲಂ 4(1) ರಂತೆ ಪ್ರಕಟಿಸಲಾದ ವಿಸ್ತೀರ್ಣಕ್ಕಿಂತ 
ಕಡಿಮೆ ವಿಸ್ತೀರ್ಣ ಭೂ ಸ್ವಾಧೀನಕ್ಕೆ ಒಳಪಡುವುದೆ೦ದು ಕಂಡು ಬಂದಿರುವುದರಿಂದ ಕಲಂ 4(1) ರಲ್ಲಿ ಹೆಚ್ಚುವರಿಯಾಗಿ 
ಪ್ರಕಟವಾಗಿದ್ದು, ವಿಸ್ತೀರ್ಣವನ್ನು ಹಾಗೂ ಭೂ ಸ್ವಾಧೀನಕ್ಕೆ ಪಡದ ವಿಸ್ತೀರ್ಣವನ್ನು ರದ್ದುಪಡಿಸಲು ರದ್ದಿಯಾತಿ ಅಧಿಸೂಚನೆ 
ಹೊರಡಿಸಿರುವುದಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 

















ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧, ೨೦೦೯ ೪೫೧ 






































ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ದಂಡಿನಶಿವರ / ಕಸಬ 
ತಾಲ್ಲೂಕು: ತುರುವೇಕೆರೆ ಗ್ರಾಮ: ಕೊಂಡಜ್ಜಿ, ಶೆಟ್ಟಿಹಳ್ಳಿ, 
(ಶ್ರೀರಾಂಪುರ), ರಾಯಸಂದ್ರ 
ಕ 1 40ರ ಹಿಡುವಳಿದಾರರ ಹೆಸರುಗಳು ಸ.ನಂ. ಭೂ ಸ್ವಾಧೀನಕ್ಕೊಳ ಪಡದ ಷರಾ 
ಸಂ. | ಕ್ರಸಂ. ಕಡಿಮೆಯಾದ ವಿಸ್ತೀರ್ಣ 
ಕೊಂಡಜ್ಜಿ 
| 6 ಗೋವಿಂದಯ್ಯ ಬಿನ್‌ ನಾರಾಯಣಪ್ಪ, 619 0-0 1/2 ಕಮ್ಮಿ ಆಗಿದೆ 
ಜಗದೀಶ್‌ ಮೈ.ಗಾ. ತಿಮ್ಮಾನಾಯ್ಕ 
ಪಿ.ಆರ್‌. 187 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ರದ್ದಿಯಾತಿ ಅಧಿಸೂಚನೆ ಪ್ರಕರಣ ಸಂಖ್ಯೆ: ಎಲ್‌.ಎ.ಕ್ಯೂ.ಎಸ್‌.ಆರ್‌ 4/2009-10, ದಿನಾಂಕ: 16ನೇ ಏಪ್ರಿಲ್‌ 2009 

ಭೂ ಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894)ರಂತೆ ವಿಧಿ 41)ರ ಅಧಿಸೂಚನೆ ಸಂಖ್ಯೆಎಲ್‌ಎಕ್ಕೂ: 
ಎಸ್‌ಆರ್‌20/2007-08, ದಿನಾ೦ಕ: 20.09.2007 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ 
ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯ ದಿನಾಂಕ: 01.012007ರ ಕರ್ನಾಟಕ ರಾಜ್ಯ ಪತ್ರದ ಪುಟ 967 ರಿಂದ 968 
ರವರೆಗೆ ಭಾಗ-6ರಲ್ಲಿ ನಾಗೇಗೌಡನ ಬ್ಯಾಲ ಕಾವಲ್‌ ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಭೂ 
ಸ್ವಾಧೀನಪಡಿಸಲು ಪ್ರಕಟಣೆ ಹೊರಡಿಸಿರುತ್ತದೆ. ಆದರೆ ಈ ಗ್ರಾಮಗಳ ಬಾಬ್ತು ಜಂಟಿ ಮೋಜಣಿ ಕಾರ್ಯ ಪೂರೈಸಿದಾಗ ಈ 
ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಸರ್ವೆ ನಂಬರುಗಳ ಬಾಬ್ತು ಕಲಂ 4(1) ರಂತೆ ಪ್ರಕಟಿಸಲಾದ ವಿಸ್ತೀರ್ಣಕ್ಕಿಂತ 
ಕಡಿಮೆ ವಿಸ್ತೀರ್ಣ ಭೂ ಸ್ವಾಧೀನಕ್ಕೆ ಒಳಪಡುವುದೆ೦ದು ಕಂಡು ಬಂದಿರುವುದರಿಂದ ಕಲಂ 4(0 ರಲ್ಲಿ ಹೆಚ್ಚುವರಿಯಾಗಿ 
ಪ್ರಕಟವಾಗಿದ್ದು, ವಿಸ್ತೀರ್ಣವನ್ನು ಹಾಗೂ ಭೂ ಸ್ವಾಧೀನಕ್ಕೆ ಪಡದ ವಿಸ್ತೀರ್ಣವನ್ನು ರದ್ದುಪಡಿಸಲು ರದ್ದಿಯಾತಿ ಅಧಿಸೂಚನೆ 
ಹೊರಡಿಸಿರುವುದಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 















































ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಮಾಯಸಂದ್ರ 
ತಾಲ್ಲೂಕು: ತುರುವೇಕೆರೆ ಗ್ರಾಮ: ನಾಗೇಗೌಡನ ಬ್ಮಾಲ ಕಾವಲ್‌ 
ಕ್ತ 140ರ ಹಿಡುವಳಿದಾರರ ಹೆಸರುಗಳು ಸ.ನಂ. ಭೂ ಸ್ವಾಧೀನಕ್ಕೊಳ ಷರಾ 
ಸಂ. | ಕ್ರಸಂ. ಪಡದ ಕಡಿಮೆಯಾದ 
ವಿಸ್ತೀರ್ಣ 
1 1 ಕೆಂಪಯ್ಯ 50 0-03 ಖರಾಬು 
ಜಮೀನು 
2 3 ಸೈಯದ್‌ ಸಾಬ್‌ ಬಿನ್‌ ಸೈಯದ್‌ ಅಹಮದಾ ಸಾಬ್‌, 52 01-09 ಖರಾಬು 
ಮಹಮದ್‌ ಗೌಸ್‌ ಬಿನ್‌ ಮಹಮದ್‌ ಸಾಬ್‌, ಜಮೀನು 
ಸಿದ್ದಯ್ಯ ಬಿನ್‌ ಬೋರಯ್ಯ, ಪಾಪಣ್ಣ ಬಿನ್‌ ತಿಮ್ಮಯ್ಯ 
3 4 ಚೆಕ್ಕಜುಂಬಯ್ಯ ಬಿನ್‌ ಬೈರಯ್ಯ, ಸೈಯದ್‌ ಮಹಮದ್‌ 53 01-09 ಖರಾಬು 
ಸಾಬ್‌. ಸೈಯದ್‌ ಅಹಮದ್‌ ಸಾಬ್‌, ಚಿಕ್ಕಜುಂಜಯ್ಯ ಜಮೀನು 
4 5 ಹನುಮ ಬಿನ್‌ ಲಿಂಗ 112 0-10 ಖರಾಬು 
ಜಮೀನು 
5 6 ರಂಗಮ್ಮ ಕೋಂ ಈರಯ್ಯ 113 0-1] ಖರಾಬು 
ಜಮೀನು 
ಒಟ್ಟು 1-02 
ಪಿ.ಆರ್‌. 189 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 


ಕಂದಾಯ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆರ್‌ಡಿ 1013 ಎಲ್‌ಜಿಬಿ 2008, ಬೆಂಗಳೂರು, ದಿನಾಂಕ: 20ನೇ ಏಪ್ರಿಲ್‌ 2009 
ನಮೂನೆ-29 
68ನೇ ಪ್ರಕರಣದ (5)ನೇ ಉಪ-ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ (5)ನೇ ಉಪ-ಪ್ರಕರಣದಿಂದ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಸದರಿ ಪ್ರಕರಣದ (0ನೇ ಉಪ ಪ್ರಕರಣದ ಮೇರೆಗೆ ಹೊರಡಿಸಿದ ದಿ:13.08.2008ರ 


೪೫೨ ಕರ್ನಾಟಕ ರಾಜ್ಲಪತ್ರ, ಗುರುವಾರ, ಮೇ ೨೧, ೨೦೦೯ ಭಾಗ -೬ 


ವಾ 





ಎಲ್‌ಎನ್‌ಡಿ/ಸಿಆರ್‌/663/2006-07ರ ಕ್ರಮ ಸಂಖ್ಯೆಯ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಖರಾಬು ಹಳ್ಳ 
ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ ದಾಖಲೆಗಳ ಮತ್ತು ಜಿಲ್ಲೆಯ ಡೆಪ್ಯೂಟಿ 
ಕಮೀಷನರ್‌ ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ ತರುವಾಯ, ಖರಾಬು ಹಳ್ಳ ಅಂಥ ಭಾಗದಲ್ಲಿನ ಅಥವಾ ಅದರ 
ಮೇಲಣ ಸಾರ್ವಜನಿಕರ 1. ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕುದೆಂದು ಈ 'ಮೂಲಕ ಘೋಷಿಸಿದೆ. 




















ಅನುಸೂಚಿ 

ರಸ್ತೆಯ / ಬೀದಿಯ / ಗಲ್ಲಿಯ / ದಾರಿಯ ಭಾಗವು ಇರುವ ಗ್ರಾಮ ತೂಬರಹಳ್ಳಿ 
ತಾಲ್ಲೂಕು ಬೆಂಗಳೂರು ಪೂರ್ವ 
ಜಿಲ್ಲೆ ಬೆಂಗಳೂರು ನಗರ 
ರಸ್ತೆಯ / ಬೀದಿಯ / ಗಲ್ಲಿಯ / ದಾರಿಯ ಭಾಗದ ವರ್ಣನೆ ಸ.ನಂ.63/ರಲ್ಲಿ 'ಬಿ” ಖರಾಬು ಜಮೀನು 
ರಸ್ತೆಯ / ಬೀದಿಯ / ಗಲ್ಲಿಯ / ದಾರಿಯ ಸರಿಸುಮಾರು ವಿಸ್ಮೀರ್ಣ |0.16 ಗುಂಟೆ 
ಮೇರೆಗಳು ಪೂರ್ವ: ಲಾ.ಹಿ.ಸ.ನಂ.1 

ಪಶ್ಚಿಮ: ಮುನ್ನೇಕೊಳಾಲು ಗಡಿ 

ಉತ್ತರ: ಲಾ.ಹಿ.ನಂ.63 

ದಕ್ಷಿಣ: ಲಾ.ಹಿ.62. 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 192 ಇ. ಈಶ್ವರ ನಾಯಕ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂ.ಮಂ). 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ರದ್ದಿಯಾತಿ ಅಧಿಸೂಚನೆ 
ಪ್ರಕರಣ ಸಂಖ್ಯೆ: ಎಲ್‌.ಎ.ಕ್ಯೂಎಸ್‌.ಆರ್‌ 5/2009-10, ದಿನಾಂಕ: 22ನೇ ಏಪ್ರಿಲ್‌ 2009 
ಭೂ ಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894)ರಂತೆ ವಿಧಿ 41)ರ ಅಧಿಸೂಚನೆ ಸಂಖ್ಯೆಎಲ್‌ಎಕ್ಕೂ: 
ಎಸ್‌ಆರ್‌:31/2007-08, ದಿನಾ೦ಕ: 16.10.2007 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ 
ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯ ದಿನಾಂಕ: 22.112007ರ ಕರ್ನಾಟಕ ರಾಜ್ಯ ಪತ್ರದ ಪುಟ 1054 ರಿಂದ 1060 
ರವರೆಗೆ ಭಾಗ-6ರಲ್ಲಿ ಬಲಮಾದಿಹಳ್ಳಿ, ಕುಣಿಕೇನಹಳ್ಳಿ, ರಾಮಡಿಹಳ್ಳಿ, ಜಿ.ಮ೦ಚೇನಹಳ್ಳಿ ಗ್ರಾಮಗಳ ಜಮೀನು ಹೇಮಾವತಿ 
ನಾಲಾ ಯೋಜನೆಗೆ ಭೂ ಸ್ವಾಧೀನಪಡಿಸಲು ಪ್ರಕಟಣೆ ಹೊರಡಿಸಿರುತ್ತದೆ. ಆದರೆ ಈ ಗ್ರಾಮಗಳ ಬಾಬ್ತು ಜಂಟಿ ಮೋಜಣಿ 
ಕಾರ್ಯ ಪೂರೈಸಿದಾಗ ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಸರ್ವೆ ನಂಬರುಗಳ ಬಾಬ್ತು ಕಲಂ 41) ರಂತೆ 
ಪ್ರಕಟಿಸಲಾದ ವಿಸ್ತೀರ್ಣಕ್ಕಿಂತ ಕಡಿಮೆ ವಿಸ್ತೀರ್ಣ ಭೂ ಸ್ವಾಧೀನಕ್ಕೆ ಒಳಪಡುವುದೆ೦ದು ಕಂಡು ಬಂದಿರುವುದರಿಂದ ಕಲಂ 4(1) 
ರಲ್ಲಿ ಹೆಚ್ಚುವರಿಯಾಗಿ ಪ್ರಕಟವಾಗಿದ್ದು, ವಿಸ್ತೀರ್ಣವನ್ನು ರದ್ದುಪಡಿಸಲು ರದ್ದಿಯಾತಿ ಅಧಿಸೂಚನೆ ಹೊರಡಿಸಿರುವುದಾಗಿ ಈ 
ಮೂಲಕ ಪ್ರಕಟಿಸಲಾಗಿದೆ. 




















ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಕಸಬಾ/ದಂಡಿನಶಿವರ 
ತಾಲ್ಲೂಕು: ತುರುವೇಕೆರೆ ಗ್ರಾಮ: ಬಲಮಾದಿಹಳ್ಳಿ. ಕುಣಿಕೇನಹಳ್ಳಿ 
ರಾಮಡಿಹಳ್ಳಿ. ಜಿ.ಮಂಚೇನಹಳ್ಳಿ 
ಕ. [140ರ ಹಿಡುವಳಿದಾರರ ಹೆಸರುಗಳು ಸನಂ. | ಭೂ ಸ್ವಾಧೀನಕ್ಕೊಳ ಷರಾ 
ಸಂ. | ಕ್ರಸಂ. ಪಡದ ಕಡಿಮೆಯಾದ 
ವಿಸ್ತೀರ್ಣ 
ಗ್ರಾಮ-1 : ಬಲಮಾದಿಹಳ್ಳಿ 
1 5 ಮರಿಯಣ್ಣ ಬಿನ್‌ ಲೇ. ಬೋರಲಿಂಗಯ್ಯ 1/8ಬಿ 0-0 1/4 ನಾಲೆ 
ಹೋಗುವುದಿಲ್ಲ 
2 6 ಬಸವರಾಜು ಕೋಂ ರುದ್ರಯ್ಯ, ರೇಣುಕಾರಾಧ್ಯ ಬಿನ್‌ 1/9 0-0 1/2 ಕಮ್ಮಿ ಆಗಿದೆ 
ಪುಟ್ಟಬಸವಯ್ಯ 
ಗ್ರಾಮ-2: ರಾಮಡಿಹಳ್ಳಿ 
3 34 ಈರಮ್ಮ ಕೋಂ ಡಿ. ಶಿವರುದಯ್ಯ 10 0-0 1/2 ಕಮ್ಮಿ ಆಗಿದೆ 





































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧, ೨೦೦೯ ೪೫೩ 
ಕ. 140ರ ಹಿಡುವಳಿದಾರರ ಹೆಸರುಗಳ ಸ.ನಂ. | ಭೂ ಸ್ವಾಧೀನಕ್ಕೊಳ ಷರಾ 
ಸಂ. | ಕ್ರಸಂ. ಪಡದ ಕಡಿಮೆಯಾದ 

ವಿಸ್ತೀರ್ಣ 
4 35 ಈರಮ್ಮ ಕೋಂ ಡಿ. ಶಿವರುದಯ್ಯ Illa 0-0 1/2 ಕಮ್ಮಿ ಆಗಿದೆ 
5 38 |. ಮಹಲಿಂಗಪ್ಪ ಬಿನ್‌ ಹಾಲೇಗೌಡ, 11/3 0-01 ಕಮ್ಮಿ ಆಗಿದೆ 
ಆರ್‌.ಎ. ಅಲ್ಲಮಪ್ರಭು ಬಿನ್‌ ಅಲ್ಲಪ್ಪ 
6 39 ಆರ್‌.ಸಿ. ಪ್ರಭುಸ್ವಾಮಿ ಬಿನ್‌ 12/ 0-01 ಕಮ್ಮಿ ಆಗಿದೆ 
ಆರ್‌.ಎಸ್‌. ಚನ್ನಬಸವಯ್ಯ 
7 41 |ಆರ್‌. ಶಿವನಂಜಪ್ಪ, ಆರ್‌.ಸಿ. ಶಿವಸ್ವಾಮಿ ಬಿನ್‌ 14/2 0-01 ಕಮ್ಮಿ ಆಗಿದೆ 
ಆರ್‌.ಎಸ್‌. ಚನ್ನೇಗೌಡ 
$ 42 | ಆರ್‌.ಎಸ್‌. ಶಶಿಕಲ ಕೋಂ 14/3ಬಿ 0-01 ಕಮ್ಮಿ ಆಗಿದೆ 
ಎಂ.ಬಿ. ಚಂದ್ರಮೌಳೇಶ್ವರ 
9 43 | ಆರ್‌.ಎಸ್‌. ಶಶಿಕಲ ಕೋಂ 14/4ಬಿ 0-0 1/2 ಕಮ್ಮಿ ಆಗಿದೆ 
ಎಂ.ಬಿ. ಚಂದ್ರಮೌಳೇಶ್ವರ 
10 45 (ಎ.ನಂಜೇಗೌಡ ಬಿನ್‌ ಹಾಲಪ 70 0-01 ಕಮ್ಮಿ ಆಗಿದೆ 
1] 46 ರಾಮದಾಸಪ ಬಿನ್‌ ಚಿಕ್ಕವೀರಯ್ಯ 71 0-01 1/2 ಕಮ್ಮಿ ಆಗಿದೆ 
12 47 ಮೂಡ್ಲಗಿರಯ್ಯ ಬಿನ್‌ ದೇವೇಗೌಡ, 61 0-03 1/2 ಕಮ್ಮಿ ಆಗಿದೆ 
ಆರ್‌.ವಿ. ಚಂದ್ರಶೇಖರಯ್ಯ ಬಿನ್‌ ಆರ್‌. ವೀರಪ್ಪ, 
ಎನ್‌. ವೀರಭದ್ರಯ್ಯ ಬಿನ್‌ ನಂಜಯ್ಯ, 
ಚನ್ನಬಸವಯ್ಯ ಬಿನ್‌ ಸಿದ್ದಪ್ಪ 
ಒಟ್ಟು 
ಗ್ರಾಮ 3: ಜಿ. ಮಂಚೇನಹಳ್ಳಿ 
13 49 (ಪಿ.ಎಂ. ರೇಣುಕಾರಾಧ್ಯ ಬಿನ್‌ ಪಿ.ಎಸ್‌. ಮರುಳಪ 52/2 0-01 ಕಮ್ಮಿ ಆಗಿದೆ 
14 51 ಹೆಚ್‌.ಸಿ. ಹೊನ್ನಯ್ಯ ಬಿನ್‌ ಚನ್ನರಾಯಪ್ಪ, 56 0-02 ಕಮ್ಮಿ ಆಗಿದೆ 
ದೇವೀರಮ್ಮ ಕೋಂ ತಿಮ್ಮಯ್ಯ, ದೇವೀರಮ್ಮ ಕೋಂ 
ತಿಮ್ಮಯ್ಯ 
15 52 |ಆರ್‌.ಎಂ. ಮಹದೇವಯ್ಯ ಬಿನ್‌ ಮಲ್ಲೇಗೌಡ, 58 0-02 ಕಮ್ಮಿ ಆಗಿದೆ 
ಶಶಿಕಲಾ ಕೋಂ ನೀಲಕಂಠಯ್ಯ, 
ಆರ್‌.ಎಂ. ಬಸವರಾಜು ಬಿನ್‌ ನಂಜೇಗೌಡ 
16 53 ಬಸಮ್ಮ ಕೋಂ ತಿಮ್ಮೇಗೌಡ, ದೇವೀರಮ್ಮ ಕೋಂ 59 0-01 ಕಮ್ಮಿ ಆಗಿದೆ 
ತಿಮ್ಮಯ್ಯ, ಎನ್‌. ಮಹಲಿಂಗಯ್ಯ ಬಿನ್‌ ಲಿಂಗಯ್ಯ, 
ಎಂ.ಎಸ್‌. ರಾಮೇಗೌಡ ಬಿನ್‌ ಎಂ.ಜಿ. ಶಿವಲಿಂಗಯ್ಯ 
17 54 | ಎನ್‌. ಮಹಾಲಿಂಗಯ್ಯ, ಎಂ.ಎಚ್‌. 60/3 0-01 ಕಮ್ಮಿ ಆಗಿದೆ 
ಮಲ್ಲಿಕಾರ್ಜುನಯ್ಯ ಬಿನ್‌ ಹಾಲೇಗೌಡ, 
ಎಂ.ಎನ್‌. ಚಂದ್ರಯ್ಯ, ಪದ್ಮಮ್ಮ ಕೋಂ ರಾಜೇಗೌಡ 
18 55 ಚನ್ನಬಸವಯ್ಯ ಬಿನ್‌ ಚನ್ನಿಗರಾಯಪ್ಪ 61 0-01 ಕಮ್ಮಿ ಆಗಿದೆ 
ಮಹದೇವಯ್ಯ ಬಿನ್‌ ಕಂಭಯ್ಯ 
ಒಟ್ಟು 0-20 1/4 
ಪಿ.ಆರ್‌. 193 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 





೪೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧, ೨೦೦೯ ಭಾಗ -೬ 


ವಿಶೇಷ ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಭೂಸ್ವಾಧೀನ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 
ಕ್ರಮಾಂಕ : ಎಲ್‌ಎಕ್ಯೂ:ಎಸ್‌ಆರ್‌:02/2009-10, ದಿನಾಂಕ: 14ನೇ ಮೇ 2009 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಕಾವೇರಿ 4ನೇ ಹಂತದ ಕೊಳವೆ ಮಾರ್ಗಕ್ಕಾಗಿ ಬೆಂಗಳೂರು ನೀರು ಸರಬರಾಜು 
ಮತ್ತು ಒಳಚರಂಡಿ ಮಂಡಳಿಯವರಿಗೆ ಬೇಕಾಗಬಹುದೆಂದು ಬೆಂಗಳೂರು ಜಿಲ್ಲೆಯ ವಿಶೇಷ ಜಿಲ್ಲಾಧಿಕಾರಿಯವರಿಗೆ ಕಂಡು ಬಂದಿದೆ. 

ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894 ಮತ್ತು 1964 (ಕೇ೦ದ್ರ ಅಧಿನಿಯಮ ಸಂಖ್ಯೆ 1894 ಮತ್ತು 1984)ರ 4ನೇ ಉಪ 
ಪ್ರಕರಣದ ಉಪಬಂಧಗಳ ಅನುಸಾರವಾಗಿ ಜಮೀನುಗಳಿಗೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರವು ಅಧಿನಿಯಮದ 
4(2)ನೇ ಪ್ರಕರಣ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, 3ನೇ ಮಹಡಿ, ಬೆಂಗಳೂರು ಹಾಗೂ ಇವರ ಸಿಬ್ಬಂದಿ 
ವರ್ಗದವರಿಗೆ ಈ ಮೂಲಕ ನೀಡಿರುತ್ತೆ. 

ಸದರಿ ಅಧಿನಿಯಮದ 3ನೇ ಪ್ರಕರಣದ ಮೇರೆಗೆ ಕರ್ನಾಟಕ 5ಎ ಪ್ರಕರಣ ಮೇರೆಗೆ ವಿಶೇಷ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 
ಬೆಂಗಳೂರು ಇವರನ್ನು ನೇಮಕ ಮಾಡಿದೆ. 

ಭೂಮಿಯಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವೊಬ್ಬ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಅಧಿಸೂಚನೆ ಪ್ರಕಟವಾದ ದಿನಾಂಕದಿಂದ 30 
ದಿವಸಗಳೊಳಗಾಗಿ ಅಥವಾ ಅದಕ್ಕೆ ಮುಂಚಿತವಾಗಿ ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಗಳವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಬೆಂಗಳೂರು, ವಿಶ್ವೇಶ್ವರಯ್ಯ ಕೇಂದ್ರ ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, 
ಡಾ. ಅಂಬೇಡ್ಕರ್‌ ವೀಧಿ, ಬೆ೦ಗಳೂರು-1 ಇವರಿಗೆ ಸಲ್ಲಿಸತಕ್ಕದ್ದು. 

ಸದರಿ ಭೂಸ್ವಾಧೀನ ಉದ್ದೇಶಕ್ಕಾಗಿ ಭೂಮಿಗಳ ಮೇಲೆ ನಿಯೋಜಿತವಾದ ಯಾವೊಬ್ಬ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ 
ಕಾರ್ಯಕಲಾಪದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರೀ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ" ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ 
ದಿನಾಂಕದ ನಂತರ ಜಿಲ್ಲಾಧಿಕಾರಿಯವರ ಅನುಮತಿ ಇಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ" ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ "ಏಲೇಗಾಗಿ 
ಮಾಡಿಕೊಂಡ ಯಾವುದೇ ತಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಭೂಸ್ವಾಧೀನ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ 
ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಿಸಿ ಮಾಡುವ ಅಧಿಕಾರಿಯವರು ಸದರಿ ಅಧಿನಿಯಮದ ಏಳನೇ ಖಂಡದ 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. 

ಸದರಿ ಜಮೀನಿನ ನಕ್ಷೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, ಡಾ. ಅಂಬೇಡ್ಕರ್‌ ವೀಧಿ, ಬೆ೦ಗಳೂರು-560 001 ಇವರ 
ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 

















ತಪಶೀಲು ಪಟ್ಟಿ 
ಜಿಲ್ಲೆ: ಬೆ೦ಗಳೂರು ತಾಲ್ಲೂಕು: ಬೆಂಗಳೂರು ದಕ್ಷಿಣ ಹೋಬಳಿ: ಕೆಂಗೇರಿ ಗ್ರಾಮ: ಅಗರ (ತಾತಗುಣಿ) 
ಕ್ರಸಂ. ಖಾತೆದಾರರ ಹೆಸರು ಅನುಭವದಾರರ ಸರ್ವೆ. ತರಹೆ ಚಕ್ಕುಬಂದಿ ಭೂಸ್ಪಾಧೀನ ಆಕಾರ 
ಹೆಸರು ನಂ. ಪೂರ್ವಕ್ಕೆ ಪಮ ಉತ್ತರ ದಕ್ಷಿಣ ಜಮೀನಿನ ವಿಸ್ತೀರ್ಣ | ರೂ. ಪೈ. 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ. ಗುಂ 
I; ರಘು ಬಿನ್‌ ರಾಜಣ್ಣ ಅವಧಾನಿ ರಘು 
2. ಆರತಿ ಕೃಷ್ಣ ಕೋಂ ಗೋಪಾಲಕೃಷ್ಣ ಆರತಿ ಕೃಷ್ಣ 1102ಎ ಖುಷ್ಟಿ 71/1 11/ಬಿ 10 1-05 2-00 
ಉಳಿ 









































ವಿಶೇಷ ಜಿಲ್ಲಾಧಿಕಾರಿಗಳು, ಬೆ೦ಗಳೂರು. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧, ೨೦೦೯ ೪೫೫ 


ವಿಶೇಷ ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಭೂಸ್ವಾಧೀನ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 
ಕ್ರಮಾಂಕ : ಎಲ್‌ಎಕ್ಯೂ.ಎಸ್‌ಆರ್‌:02/2009-10, ದಿನಾಂಕ: 14ನೇ ಮೇ 2009 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಕಾವೇರಿ 4ನೇ ಹ೦ತದ ಕೊಳವೆ ಮಾರ್ಗಕ್ಕಾಗಿ ಬೆಂಗಳೂರು ನೀರು ಸರಬರಾಜು 
ಮತ್ತು ಒಳಚರಂಡಿ ಮಂಡಳಿಯವರಿಗೆ ಬೇಕಾಗಬಹುದೆಂದು ಬೆಂಗಳೂರು ಜಿಲ್ಲೆಯ ವಿಶೇಷ ಜಿಲ್ಲಾಧಿಕಾರಿಯವರಿಗೆ ಕಂಡು ಬಂದಿದೆ. 

ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894 ಮತ್ತು 1964 (ಕೇಂದ್ರ ಅಧಿನಿಯಮ ಸಂಖ್ಯೆ 1894 ಮತ್ತು 1984)ರ 4ನೇ ಉಪ 
ಪ್ರಕರಣದ ಉಪಬಂಧಗಳ ಅನುಸಾರವಾಗಿ ಜಮೀನುಗಳಿಗೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರವು ಅಧಿನಿಯಮದ 
4(2)ನೇ ಪ್ರಕರಣ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, 3ನೇ ಮಹಡಿ, ಬೆಂಗಳೂರು ಹಾಗೂ ಇವರ ಸಿಬ್ಬಂದಿ 
ವರ್ಗದವರಿಗೆ ಈ ಮೂಲಕ ನೀಡಿರುತ್ತೆ. 

ಸದರಿ ಅಧಿನಿಯಮದ 3ನೇ ಪ್ರಕರಣದ ಮೇರೆಗೆ ಕರ್ನಾಟಕ 5ಎ ಪ್ರಕರಣ ಮೇರೆಗೆ ವಿಶೇಷ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 
ಬೆಂಗಳೂರು ಇವರನ್ನು ನೇಮಕ ಮಾಡಿದೆ. 

ಭೂಮಿಯಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವೊಬ್ಬ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಅಧಿಸೂಚನೆ ಪ್ರಕಟವಾದ ದಿನಾಂಕದಿಂದ 30 
ದಿವಸಗಳೊಳಗಾಗಿ ಅಥವಾ ಅದಕ್ಕೆ ಮುಂಚಿತವಾಗಿ ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಗಳವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಬೆಂಗಳೂರು, ವಿಶ್ವೇಶ್ವರಯ್ಯ ಕೇಂದ್ರ ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, 
ಡಾ. ಅಂಬೇಡ್ಕರ್‌ ವೀಧಿ, ಬೆಂಗಳೂರು-1 ಇವರಿಗೆ ಸಲ್ಲಿಸತಕ್ಕದ್ದು. 

ಸದರಿ ಭೂಸ್ವಾಧೀನ ಉದ್ದೇಶಕ್ಕಾಗಿ ಭೂಮಿಗಳ ಮೇಲೆ ನಿಯೋಜಿತವಾದ ಯಾವೊಬ್ಬ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ 
ಕಾರ್ಯಕಲಾಪದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರೀ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ 
ದಿನಾಂಕದ ನಂತರ ಜಿಲ್ಲಾಧಿಕಾರಿಯವರ ಅನುಮತಿ ಇಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ 
ಮಾಡಿಕೊಂಡ ಯಾವುದೇ ತಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅ೦ತಿಮವಾಗಿ ಭೂಸ್ವಾಧೀನ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅ೦ತಹ 
ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಿಸಿ ಮಾಡುವ ಅಧಿಕಾರಿಯವರು ಸದರಿ ಅಧಿನಿಯಮದ ಏಳನೇ ಖಂಡದ 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. 

ಸದರಿ ಜಮೀನಿನ ನಕ್ಷೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, ಡಾ. ಅಂಬೇಡ್ಕರ್‌ ವೀಧಿ, ಬೆಂಗಳೂರು-560 001 ಇವರ 
ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 





ತಪಶೀಲು ಪಟ್ಟಿ 











ಜಿಲ್ಲೆ: ಬೆಂಗಳೂರು ತಾಲ್ಲೂಕು: ಬೆಂಗಳೂರು ದಕ್ಷಿಣ ಹೋಬಳಿ: ಕೆಂಗೇರಿ ಗ್ರಾಮ: ಅಗರ (ತಾತಗುಣಿ) 
ಕ್ರಸಂ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ. ನಂ. ತರಹೆ ವಿಸ್ತೀರ್ಣ ಆಕಾರ 
1. ರಘು ಬಿನ್‌ ರಾಜಣ್ಣ ಅವಧಾನಿ ರಘು 
pF ಆರತಿ ಕೃಷ್ಣ ಕೋಂ ಗೋಪಾಲಕೃಷ್ಣ ಆರತಿ ಕೃಷ್ಣ 7೧ಎ ಖುಷ್ಕಿ 1-05 2-00 





























ಪಿ.ಆರ್‌. 200 ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು. 


೪೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧, ೨೦೦೯ ಭಾಗ -೬ 


ಕಂದಾಯ ಸಚಿವಾಲಯ 
ಭೂ ಆರ್ಜನೆ ಅಧಿನಿಯಮ 6(1)ರ ಪ್ರಕರಣದ ಮೇರೆಗೆ ಘೋಷಣೆ 
ಅಧಿಸೂಚನೆ ಕ್ರಮಾಂಕ.ಕಂಇ 42 ಭೂಸ್ಪಾಚ ಬಿ 2008, ದಿನಾಂಕ: 28ನೇ ಜನವರಿ 2009 

ಈ ಮೂಲಕ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಹಿರಿಯೂರು ತಾಲ್ಲೂಕು ಕಸಬಾ ಹೋಬಳಿ ಉಡುವಳ್ಳಿ ಕೆರೆಗೆ ಫೀಡರ್‌ ಚಾನಲ್‌ 
ನಿರ್ಮಾಣ ಉದ್ದೇಶಕ್ಕೆ ಅಗತ್ಯವಾಗಿದೆ ಎಂದು ಚಿತ್ರದುರ್ಗ ಜಿಲ್ಲಾಧಿಕಾರಿಗಳು ಭೂ ಸ್ವಾಧೀನ ಕಾಯ್ದೆ ಕಲಂ 460ರ ಮೇರೆಗೆ ಅಧಿಸೂಚನೆ ನಂಬರ್‌ ಎಲ್‌ಎಕ್ಕೂ. ಎಸ್‌ಆರ್‌. 10/2007-08, 
ದಿನಾಂಕ: 19.3.2008 ರ ಕ್ರಮ ಸಂಖ್ಯೆಯ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ ಮತ್ತು ಕರ್ನಾಟಕ ಅಧಿನಿಯಮ ನಂ.1991 ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ 
ಅಧಿನಿಯಮ 1894 ರ (ಕೇಂದ್ರ ಅಧಿನಿಯಮ 18941) ರ 5(ಎ) ಪ್ರಕರಣದ 2ನೇ ಉಪ ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳಿಗೆ ಮನದಟ್ಟಾಗಿರುವುದರಿ೦ದ ಮೇಲೆ 
ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅತ್ಯವಶ್ಯಕವಾಗಿದೆ ಎಂದು ಸದರಿ ಅಧಿನಿಯಮದ 6(1ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. ಉಪವಿಭಾಗಾಧಿಕಾರಿಗಳು, ಚಿತ್ರದುರ್ಗ 
ಉಪವಿಭಾಗ, ಚಿತ್ರದುರ್ಗ ಇವರನ್ನು ಸದರಿ ಜಮೀನುಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಗಳ ಪ್ರಕಾರ್ಯಗಳನ್ನು ನಿರ್ವಹಿಸಲು 
ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಿದೆ. ಹಾಗೂ ಸದರಿ ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶಗಳನ್ನು 
ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ಮಾಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿಶೀಲನೆಗಾಗಿ ಉಪವಿಭಾಗಾಧಿಕಾರಿ ಮತ್ತು ಭೂ ಆರ್ಜನೆ ಅಧಿಕಾರಿ, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರ ಕಾರ್ಯಾಲಯದಲ್ಲಿ 
ಇಡಲಾಗಿದೆ. 




















ಅನುಸೂಚಿ 
ಜಿಲ್ಲೆ : ಚಿತ್ರದುರ್ಗ ತಾಲ್ತೂಕು : ಹಿರಿಯೂರು ಹೋಬಳಿ : ಕಸಬಾ ಗ್ರಾಮ : ಉಡುವಳ್ಳಿ, ಪರಮೇನಹಳ್ಳಿ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನ ಜಮೀನಿನ 
ಸಂ. ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
(ಎ-ಗು) |(ರೂ.ಪೈ) 
ಉಡುವಳ್ಳಿ 
1 ಗ೦ಗಜ್ಜಿ ಕೋಂ ಕರಿಯಪ್ಪ ಗ೦ಗಜ್ಜಿ ಕೋಂ ಕರಿಯಪ್ಪ 40 ಖುಷ್ಕಿ ಹುಳಿಯಾರ್‌ | ಲಾಗು ನಂ.41 | ಸ.ನಂ.40ರ ಸ.ನಂ.40ರ 1-02 0-20 
ರಸ್ತೆ ಉಳಿಕೆ ಉಳಿಕೆ 
2 ಸಣ್ಣ ರಂಗಪ್ಪ ಬಿನ್‌ ವೆಂಕಟಪ್ಪ, ಸಣ್ಣ ರಂಗಪ್ಪ ಬಿನ್‌ ವೆಂಕಟಪ್ಪ, 42 ಖುಷ್ಕಿ ಲಾಗು ನಂ.4 ಪರಮೇನಹಳ್ಳಿ ಸ.ನಂ.42ರ | ಸ.ನಂ.42 ರ 3-1] 0-84 
ದೊಡ್ಡಗಂಗಣ್ಣ ಬಿನ್‌ ಬುಗುಲು ದೊಡ್ಡಗಂಗಣ್ಣ ಬಿನ್‌ ಗಡಿ ಉಳಿಕೆ ಉಳಿಕೆ 
ದಾಸಪ್ಪ, ದಾಸಪ್ಪ ಬಿನ್‌ ದೊಡ್ಡ ಬುಗುಲುದಾಸಪ್ಪ. ದಾಸಪ್ಪ ಬಿನ್‌ ಜಮೀನು ಜಮೀನು 
ಮನೆ ಗ೦ಗಜ್ಜ ಸಿ.ನಾಗರಾಜ ಬಿನ್‌ ದೊಡ್ಡಮನೆ ಗ೦ಗಜ್ಜ, 
ಚನ್ನಪ್ಪ ಸಿ.ನಾಗರಾಜ ಬಿನ್‌ 
ಚನ್ನಪ್ಪ 









































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧, ೨೦೦೯ 


೪೫೭ 



























































ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನ ಜಮೀನಿನ 
ಸಂ. ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
(ಎ-ಗು) |(ರೂಷೈ) 
ಪರಮೇನಹಳ್ಳಿ 
3 ಚಿನ್ನವೆಂಕಟಪ್ಪ ಬಿನ್‌ ವೆಂಕಟಪ್ಪ ಚಿನ್ನವೆಂಕಟಪ್ಪ ಬಿನ್‌ ವೆಂಕಟಪ್ಪ | 106 ಖುಷ್ಕಿ ಉಡುವಳ್ಳಿ ಸ.ನಂ. 107 | ಸ.ನಂ. 106ರ ಉಡುವಳ್ಳಿ 0-35 0-46 
ಗಡಿ ಉಳಿಕೆ ಗಡಿ 
ಜಮೀನು 
4 | ಗಂಗಪ್ಪ ಬಿನ್‌ ವೆಂಕಟಪ್ಪ ಗಂಗಪ್ಪ ಬಿನ್‌ ವೆಂಕಟಪ್ಪ 107 ಖುಷ್ಕಿ ಲಾ.ನಂ. 106 | ಲಾ.ನ೦ 108 | ಸ.ನಂ. 107ರ | ಸ.ನಂ. 107ರ 2-01 1-50 
ಕರಿಯಪ್ಪ ಬಿನ್‌ ವೆಂಕಟಪ್ಪ ಕರಿಯಪ್ಪ ಬಿನ್‌ ವೆಂಕಟಪ್ಪ ಉಳಿಕೆ ಉಳಿಕೆ 
ಜಮೀನು ಜಮೀನು 
5 ತಿಮ್ಮಣ್ಣ ಬಿನ್‌ ಪೋರಯ್ಯ ತಿಮ್ಮಣ್ಣ ಬಿನ್‌ ಪೋರಯ್ಯ 108 ಖುಷ್ಕಿ ಲಾ.ನಂ. 107 | ಲಾ.ನ೦ 109 | ಸ.ನಂ. 108ರ | ಸ.ನಂ. 108ರ 1-34 1-36 
ಉಳಿಕೆ ಉಳಿಕೆ 
ಜಮೀನು ಜಮೀನು 
6 ಗುರಮ್ಮ ಕೋಂ ಮೊಗಲಾಯಪ್ಪ, ಗುರಮ್ಮ ಕೋಂ 109 ಖುಷ್ಕಿ ಲಾ.ನಂ. 108 | ಲಾ.ನಂ 110 | ಸ.ನಂ. 109ರ | ಸ.ನಂ. 109ರ 1-33 1-35 
ಗಂಗಪ್ಪ ಮತ್ತು ವೆಂಕಟೇಶ್‌ ಬಿನ್‌ | ಮೊಗಲಾಯಪ್ಪ ಗಂಗಪ್ಪ ಮತ್ತು ಉಳಿಕೆ ಉಳಿಕೆ 
ಮೊಗಲಾಯಪ್ಪ ವೆಂಕಟೇಶ್‌ ಬಿನ್‌ ಜಮೀನು ಜಮೀನು 
ಮೊಗಲಾಯಪ, 
7 | ಕೊಟ್ಟಿಗೆ ಹನುಮಂತಪ್ಪ ಬಿನ್‌ ಕೊಟ್ಟಿಗೆ ಹನುಮಂತಪ್ಪ ಬಿನ್‌ 165 | ಖುಷ್ಕಿ ಪರಮೇನಹಳ್ಳಿ ಲಾ.ನಂ 116 | ಸ.ನಂ. 165ರ | ಲಾ.ನಂ. 169 1-00 0-74 
ಹನುಮಂತಪ್ಪ ಹನುಮಂತಪ್ಪ ಗ್ರಾಮ ಉಳಿಕೆ 
ಜಮೀನು 
8 | ಕರಿಯಪ್ಪ ಬಿನ್‌ ಸಣ್ಣಕರಿಯಪ್ಪ ಕರಿಯಪ್ಪ ಬಿನ್‌ ಸಣ್ಣಕರಿಯಪ್ಪ 166 ಖುಷ್ಕಿ ಲಾ.ನಂ. 165 | ಲಾ.ನ೦ 43 | ಸ.ನಂ. 166ರ | ಲಾ.ನಂ. 168 0-39 0-72 
ಉಳಿಕೆ 
ಜಮೀನು 
9 ಹನುಮಪ್ಪ ಬಿನ್‌ ಕೊಟ್ಟಿಗೆ ಹನುಮಪ್ಪ ಬಿನ್‌ ಕೊಟ್ಟಿಗೆ 167 ಮುಷ್ಠಿ ಲಾ.ನಂ. 168 | ಲಾ.ನ೦ 43 ಲಾ.ನಂ 43 ಸ.ನಂ. 167ರ 1-06 0-85 
ಗುಂಡಪ್ಪ ಗುಂಡಪ್ಪ ಉಳಿಕೆ 
ಜಮೀನು 

































































೪೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧, ೨೦೦೯ ಭಾಗ -೬ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನ ಜಮೀನಿನ 
ಸಂ. ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
(ಎ-ಗು) [(ರೂ.ಪೈ) 
10 ಸೀಗೆಹಟ್ಟ ತಿಮ್ಮಯ್ಯ ಬಿನ್‌ ಸೀಗೆಹಟ್ಟ ತಿಮ್ಮಯ್ಯ ಬಿನ್‌ 168 ಮುಷ್ಠಿ ಲಾ.ನಂ. 169 | ಲಾ.ನಂ 167 | ಲಾ.ನಂ 166 | ಸ.ನಂ. 168ರ 1-07 0-87 
ಹನುಮಪ್ಪ ಹನುಮಪ್ಪ ಉಳಿಕೆ 
ಜಮೀನು 
11 | ಇ.ವೆಂಕಟೇಶ್‌ ಬಿನ್‌ ಈರಣ್ಣ ಇ.ವೆಂಕಟೇಶ ಬಿನ್‌ ಈರಣ್ಣ 169 | ಖುಷ್ಕಿ | ಲಾ.ನಂ. 43 | ಲಾ.ಸ.ನಂ. | ಲಾ.ನಂ 165 | ಸ.ನಂ. 169ರ 1-09 0-90 
168 ಉಳಿಕೆ 
ಜಮೀನು 
12 ದೊಡ್ಡತಿಮ್ಮಪ್ಪ ಬಿನ್‌ ದೊಡ್ಡೀರಪ್ಪ ದೊಡ್ಡತಿಮ್ಮಪ್ಪ ಬಿನ್‌ 180 ಮುಷ್ಠಿ ಲಾ.ಸ.ನಂ. ಲಾ.ಸ.ನಂ ಸ.ನಂ. 180ರ ಲಾ.ಸ.ನಂ. 0-05 0-09 
ದೊಡ್ಡೀರಪ್ಪ 180ರ ಉಳಿಕೆ 43 ಉಳಿಕೆ 43 
ಜಮೀನು ಜಮೀನು 
13 | ಹನುಮಂತಪ್ಪ ಬಿನ್‌ ಕರಿಯಪ್ಪ ಹನುಮಂತಪ್ಪ ಬಿನ್‌ ಕರಿಯಪ್ಪ 181 | ಖುಷ್ಕಿ ಲಾ.ಸ.ನಂ. ಲಾ.ಸ.ನಂ. | ಸ.ನಂ. 181ರ | ಸ.ನಂ. 181ರ 0-31 0-39 
110 182 ಉಳಿಕೆ ಉಳಿಕೆ 
ಜಮೀನು ಜಮೀನು 
14 |ರಂಗಾಪುರದ ನಾಗಪ್ಪ ಬಿನ್‌ ರಂಗಾಪುರದ ನಾಗಪ್ಪ ಬಿನ್‌ 182 | ಖುಷ್ಕಿ ಲಾ.ಸ.ನಂ. ಲಾ.ಸ.ನಂ. | ಸ.ನಂ. 182ರ | ಸ.ನಂ. 182ರ 0-33 0-61 
ಕರಿಯಪ್ಪ ಕರಿಯಪ್ಪ 181 43 ಉಳಿಕೆ ಉಳಿಕೆ 
ಜಮೀನು ಜಮೀನು 
ಜುಮ್ಲಾ 18-06 








ಕಂದಾಯ ಸಚಿವಾಲಯ 

ಭೂ ಸ್ವಾಧೀನ ಕಾಯಿದೆ ಕಲಂ 6(1) ರನ್ವಯ ಘೋಷಣೆ 
ಅಧಿಸೂಚನೆ ಕ್ರಮಾಂಕ.ಕಂಇ 42 ಭೂಸ್ಟಾಚ 2008, ದಿನಾಂಕ: 28ನೇ ಜನವರಿ 2009 
ಈ ಅಧಿಸೂಚನೆಯಲ್ಲಿನ ಕೆಳಕಂಡ ಜಮೀನುಗಳನ್ನು ಹಿರಿಯೂರು ತಾಲ್ಲೂಕು ಉಡುವಳ್ಳಿ ಕೆರೆಗೆ ಫೀಡರ್‌ ಚಾನಲ್‌ ನಿರ್ಮಾಣದ ಉದ್ದೇಶಕ್ಕೆ ಉಡುವಳ್ಳಿ ಮತ್ತು ಪರಮೇನಹಳ್ಳಿ ಗ್ರಾಮಗಳ 
ಜಮೀನುಗಳನ್ನು ಭೂ ಸ್ವಾಧೀನ ಪಡಿಸಬೇಕಾಗಿರುವುದರಿ೦ದ ಸದರಿ ಜಮೀನುಗಳನ್ನು ಮೇಲ್ಕಂಡ ಉದ್ದೇಶಕ್ಕೆ ಬೇಕಾಗಿರುತ್ತದೆಂದು ಈ ಮೂಲಕ ಘೋಷಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾಧೀನ-2) 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧, ೨೦೦೯ ೪೫೯ 






























































ಜಿಲ್ಲೆ: ಚಿತ್ರದುರ್ಗ ತಾಲ್ಲೂಕು: ಹಿರಿಯೂರು ಹೋಬಳಿ: ಐಮಂಗಲ ಗ್ರಾಮ: ಉಡುವಳ್ಳಿ, ಪರಮೇನಹಳ್ಳಿ 
ಕ್ರ ಸಂ. ಸರ್ಮೆ ನಂ. ತರಹೆ ಭೂ ಸ್ವಾಧೀನವಾಗುವ ವಿಸ್ತೀರ್ಣ ಖಾತೆದಾರರ-ಅನುಭವದಾರರ ಹೆಸರು 
ಉಡುವಳ್ಳಿ 
40 ಖುಷ್ಕಿ 1-02 ಗಂಗಜ್ಜಿ ಕೋಂ ಕರಿಯಪ್ಪ 
2 42 ಖುಷ್ಕಿ 3-1] ಸಣ್ಣ ಗ೦ಗಪ್ಪ ಬಿನ್‌ ವೆಂಕಟಪ್ಪ, ದೊಡ್ಡಗಂಗಣ್ಣ ಬಿನ್‌ ಬುಗುಲುದಾಸಪ್ರ, ದಾಸಪ್ಪ ಬಿನ್‌ ದೊಡ್ಡಮನೆ ಗ೦ಗಜ್ಜ, 
ಸಿ.ನಾಗರಾಜ ಬಿನ್‌ ಚನ್ನಪ್ಪ 
ಜುಮ್ಲಾ 4-13 
ಪರಮೇನಹಳ್ಳಿ 
3 106 ಖುಷ್ಕಿ 0-35 ಚಿನ್ನವೆಂಕಟಪ್ಪ ಬಿನ್‌ ವೆಂಕಟಪ್ಪ 
4 107 ಖುಷ್ಕಿ 2-01 ಗ೦ಗಪ್ಪ ಬಿನ್‌ ವೆಂಕಟಪ್ಪ 
5 108 ಮುಷ್ಠಿ 1-34 ತಿಮ್ಮಣ್ಣ ಬಿನ್‌ ಪೋರಯ್ಯ 
6 109 ಖುಷ್ಕಿ 1-33 ಗುರಮ್ಮ ಕೋಂ ಮೊಗಲಾಯಪ್ಪ, ಗಂಗಪ್ಪ ಮತ್ತು ವೆಂಕಟೇಶ್‌ ಬಿನ್‌ ಮೊಗಲಾಯಪ್ಪ 
7 165 ಖಷ್ಠಿ 1-00 ಕೊಟ್ಟಿಗೆ ಹನುಮಂತಪ್ಪ ಬಿನ್‌ ಹನುಮಂತಪ್ಪ 
8 166 ಮುಷ್ಠಿ 0-30 ಕರಿಯಪ್ಪ ಬಿನ್‌ ಸಣ್ಣಕರಿಯಪ್ಪ 
9 167 ಖುಷ್ಟಿ 1-06 ಹನುಮಪ್ಪ ಬಿನ್‌ ಕೊಟ್ಟಿಗೆ ಗುಂಡಪ್ಪ 
10 168 ಖುಷ್ಕಿ 1-07 ಸೀಗೆಹಟ್ಟಿ ತಿಮ್ಮಯ್ಯ ಬಿನ್‌ ಹನುಮಪ್ಪ 
11 169 ಖುಷ್ಕಿ 1-09 ಇ.ವೆಂಕಟೇಶ ಬಿನ್‌ ಈರಣ್ಣ 
12 180 ಖುಷ್ಕಿ 0-05 ದೊಡ್ಡತಿಮೃಪ್ಪ ಬಿನ್‌ ದೊಡ್ಡೀರಪ್ಪ 
13 181 ಖುಷ್ಕಿ 0-31 ಹನುಮಂತಪ್ಪ ಬಿನ್‌ ಕರಿಯಪ್ಪ 
14 182 ಖುಷ್ಕಿ 0-33 ರಂಗಾಪುರದ ನಾಗಪ್ಪ ಬಿನ್‌ ಕರಿಯಪ್ಪ 
ಜುಮ್ಲಾ 18.06 























ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 172 ಎಂ. ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾಧೀನ-2) 


೪೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧, ೨೦೦೯ ಭಾಗ -೬ 


ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯಿದೆ ಕಲಂ 6(1)ನೇ ಪಕರಣದ ಮೇರೆಗಿನ ಅಧಿಸೂಚನೆ 
ಕಮಾಂಕ: ಕಂ.ಇ. 23 ಭೂ ಸ್ಟ್ರಾ ತಿ 2008, ದಿನಾಂಕ: 23ನೇ ಮಾರ್ಚ್‌ 2009 

ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆರವರು ದಿನಾಂಕ: 10.04.2008ರ ಕರ್ನಾಟಕ ರಾಜ್ಯಪತ್ರದ ಭಾಗ-6 ಪುಟ ಸಂಖ್ಯೆ; 546 ರಿಂದ 561ರಲ್ಲಿ ಪ್ರಕಟವಾದ ಅಧಿಸೂಚನೆ 
ಕೆಮಾಂಕ:ಆರ್‌(3)ಎಲ್‌ಎಕ್ಕೂ.ಎಸ್‌ಆರ್‌.04/2007-08 ದಿನಾಂಕ: 29.02.2008ರ ಅಧಿಸೂಚನೆಯಲ್ಲಿ ಸೂಚಿಸಿರುವ ಜಮೀನುಗಳು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ, ಕೊಲ್ಲಿಬಚ್ಚಲು ಹೊಸಕೆರೆ 
ನಿರ್ಮಾಣದ ಸಲುವಾಗಿ ಬೇಕಾಗಬಹುದೆಂದು ಅಧಿಸೂಚಿಸಿರುತ್ತಾರೆ. 

ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 17ರ ತಿದ್ದುಪಡಿಯಾದ 1904ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ 1894ನೇ ಸಾಲಿನ ಕೇಂದ್ರ 
ಅಧಿನಿಯಮದ ಪ್ರಕರಣ 5(ಏ)ರ ಉಪ ಪ್ರಕರಣ (2) ಮತ್ತು 6(1-ಎ) ಪ್ರಕರಣದ ಮೇರೆಗೆ ಉಪವಿಭಾಗಾಧಿಕಾರಿಗಳು, ಸಾಗರ ರವರು ಸಲ್ಲಿಸಿರುವ ವರದಿಯನ್ನು ಪರಿಶೀಲಿಸಿದ ನ೦ತರ ಸದರಿ 
ಜಮೀನುಗಳನ್ನು ಮೇಲೆ ನಿರ್ದಿಷ್ಟಪಡಿಸಲಾದ ಉದ್ದೇಶಕ್ಕೆ ವಶಪಡಿಸಿಕೊಳ್ಳಲಾಗಿದೆ ಎಂಬುದಾಗಿ ಅಭಿಪ್ರಾಯಪಟ್ಟಿದ್ದಾರೆ. 

ಸದರಿ ಭೂ ಸಂಗ್ರಹಣ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಸದರಿ ಜಮೀನು ಮೇಲಿನ ಉದ್ದೇಶಕ್ಕಾಗಿ ಬೇಕಾಗಿರುವುದರಿಂದ ಈ ಮೂಲಕ ಘೋಷಿಸಲಾಗಿದೆ. 

ಸದರಿ ಭೂ ಸಂಗ್ರಹಣ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಉಪವಿಭಾಗಾಧಿಕಾರಿಗಳು, ಸಾಗರ ಉಪವಿಭಾಗ, ಸಾಗರ ರವರನ್ನು ಸದರಿ ಜಮೀನಿನಲ್ಲಿ ಮುಂದಿನ 
ಎಲ್ಲಾ ಕಾನೂನು ಕ್ರಮಗಳನ್ನು ಜಿಲ್ಲಾಧಿಕಾರಿಗಳವರ ಪ್ರಶಾಸನ ಕಾರ್ಯಕ್ರಮಗಳನ್ನು ನಿರ್ವಹಿಸುವಂತೆ ಈ ಮೂಲಕ ನಿಯೋಜಿಸಲಾಗಿದೆ. ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ಆದೇಶಗಳನ್ನು 
ಪಡೆಯುವಂತೆ ಸದರಿ ಅಧಿನಿಯಮ 7ನೇ ಪ್ರಕರಣದ ಮೇರೆಗೆ ನಿರ್ದೇಶಿಸಲಾಗಿದೆ. 

ಸದರಿ ಜಮೀನುಗಳ ನಕ್ಷೆಯನ್ನು ಉಪವಿಭಾಗಾಧಿಕಾರಿಗಳು, ಸಾಗರ ಉಪವಿಭಾಗ, ಸಾಗರ ರವರ ಕಾರ್ಯಾಲಯದಲ್ಲಿ ಇಡಲಾಗಿದೆ. 























ಅನುಸೂಚಿ: 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಸಾಗರ ಹೋಬಳಿ: ಆನಂದಪುರಂ ಗಾಮ: ಗಿಳಲಗುಂಡಿ ಕೆರೆಹಿತ್ತು. ಕಣ್ಣೂರು, ಲಕ್ಕವಳ್ಳಿ ೩&೩ ತಂಗಳವಾಡಿ 
ಕ್ರ ಖಾತೆದಾರರ / ಹಿಡುವಳಿದಾರರ ಅನುಭವದಾರರ ಹೆಸರು ಸ.ನಂ. 1] ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಹೆಸರು ಶ್ರೀಯುತರುಗಳಾದ ಜಮೀನಿನ ವಿವರ 
ಶ್ರೀಯುತರುಗಳಾದ : ಪೂರ್ವ | ಪಶ್ಚಿಮ ಉತ್ತರ ದಕ್ಷಿಣ | ವಿಸ್ತೀರ್ಣ ] ಆಕಾರ 
ಸ.ನಂ. ಸ.ನಂ. ಸ.ನಂ. ಸನಂ. | ಎ.ಗುಂ. | ರೂ.ಪೈ. 
1. ಗಿಳಲಗುಂಡಿ: 
1 [ವಾಗೀಶಪ್ಪ ಗೌಡ ಬಿನ್‌ ವಾಗೀಶಪ್ಪ ಗೌಡ ಬಿನ್‌ 131/ಪಿ | ಖುಷ್ಕಿ 131/ಪಿ 131/ಪಿ ರಸ್ತೆ 31/12 0.12 9.70 
ಪಟೇಲ್‌ ಗಂಗಾಧರಪ್ಪ ಗೌಡ ಪಟೇಲ್‌ ಗಂಗಾಧರಪ್ಪ ಗೌಡ 
2 ಶೇಖ್‌ ಫಜಲೂರ್‌ ರೆಹಮಾನ್‌, ಶೇಖ್‌ ಫೆಜಲೂರ್‌ ರೆಹೆಮಾನ್‌, 2/ಪಿ ಖುಷ್ಕಿ 2/ಪ 2/ಪ 2/ಪಿ 2/ಪಿ 0.11 2.17 
ಶೇಖ್‌ ಇಮಾಮ್‌ ಸಾಬ್‌ - ಜಂಟಿ | ಶೇಖ್‌ ಇಮಾಮ್‌ ಸಾಬ್‌ - 
ಜಂಟಿ 
3 | ಚನ್ನಪ್ಪ ಕೆಂಪಣ್ಣ, ಸಿದ್ಧಪ್ಪ, ಚನ್ನಪ್ಪ, ಕೆಂಪಣ್ಣ, ಸಿದ್ಧಪ್ಪೆ 142/ಪಿ | ಖುಷ್ಕಿ 142 142 142 142 0.06 1.86 
ಮಾಸ್ತ್ಯಪ್ಪ ಜಂಟಿ ಮಾಸ್ತಪ್ಪ ಜಂಟಿ 






















































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧, ೨೦೦೯ ೪೬೧ 
[ ಕ್ರ | ಖಾತೆದಾರರ / ಹಿಡುವಳಿದಾರರ |]... ಅನುಭವದಾರರ ಹೆಸರು] ಸ.ನಂ. ] ತರಹೆ ಗೆ... ಚಕ್ಕುಂದಿ 1] ಭೂ ಸ್ವಾಧೀನದ | 

ಸಂ. ಹೆಸರು ಶ್ರೀಯುತರುಗಳಾದ ಜಮೀನಿನ ವಿವರ 

ಶ್ರೀಯುತರುಗಳಾದ : ಪೂರ್ವ 7 ಪ್ಲೌಮ ಉತ್ತರ್‌ 7 ದ್ವಣ ಪ್ರಾರ್ಣಾ7 ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. | ಎ.ಗುಂ. | ರೂ.ಷ್ಠೆ 

4 | ಗೋಮೇದಪ್ಪ ಪುಟ್ಟರಾಜು ಜಿನ್‌ | ಗೋಮೇದೆಪ್ಪ ಪುಟ್ಟರಾಜು ಬಿನ್‌ 1735 | ಖಷ್ಠಿ 143 143 143 143 0.06 277 
ನಾಗಪ್ಪ ನಾಗಪ್ಪ 

5 ಜಿ.ಹೆಚ್‌: ಮಂಜಪ್ಪ ಬನ್‌ ಹಳದಪ್ಪ ] ಜ.ಹೆಚ್‌.ಮಂಜಪ್ಪ ಬಿನ್‌ ಹಳದಪ್ತ್ಪ 1 AH | ಖಷ್ಠಿ 14 14 14 13] 0.0 189 
ಹೇಮಾವತಿ ಕೋಂ ಆನಂದಪ್ಪ ಹೇಮಾವತಿ ಕೋಂ ಆನಂದಪ್ಪ 

6 | ದೇವರಾಜಪ್ಪ ಬಿನ್‌ ಪಾಕಫದಪ್ಪ ದೇವರಾಜಪ್ಪ ಬಿನ್‌ ಪಪ್ಪ 1/2ಪಿ ಖುಷ್ಕಿ 1/2 1/2 1/2 1/2 0.18 6.35 

7 ಪಕಾಶ, ಸ್‌ ಬಿನ್‌ ಪಾಕಫೆದಪ್ಪ ಪಕಾಶ, ಸಾಪ ಬಿನ್‌ ಪಾಕಫೆದಪ್ಪ 71/ಮಿ ಖುಷ್ಟಿ 7 7 7 7 0.19 12.05 
ಗೌಡ ಗೌಡ 

8 ಈಶ್ವರಮ್ಮ ಕೋಂ ಅಜ್ಜನ ಗಡ್ಡಪ್ಪ ಈಶ್ವರಮ್ಮ ಕೋಂ ಅಜ್ಜನ ಗಡ್ಡಪ್ಪ 15/4 ಖುಷ್ಟಿ 15/4 15/4 15/4 15/4 0.12 1.40 

9 | ಹೊಳೆಯಪ್ಪ ಬಿನ್‌ ಅಡೂರು ಹೊಳೆಯಪ್ಪ ಬಿನ್‌ ಅಡೂರು 12/ ಖುಷ್ಕಿ 12/ಿ 12/ಿ 12/ಪಿ 12/ಪಿ 0.17 4.00 
ಬಸಪ್ಪ ಓಂಕಾರಪ್ಪ ಬಿನ್‌ ಅಡೂರು | ಬಸಪ್ಪ, ಓಂಕಾರಪ್ಪ ಬಿನ್‌ ಅಡೂರು 

10 | ಜಗದೀಶ ಬಿನ್‌ ವೀರಭೆದೆಪ್ಪ ಗೌಡ (ಜಗದೀಶ ಜಿನ್‌ ವೀರಭದಪ್ಪ ಗೌಡ 10/ಪಿ ಖುಷ್ಕಿ 10 12/ಪಿ 10 10 0.02 436 

11 | ಹೊಳೆಯಪ್ಪ, ಗೋಪಾಲಪ್ಪ ಬಿನ್‌ ಹೊಳೆಯಪ್ಪ, ಗೋಪಾಲಪ್ಪ ಬಿನ್‌ 11/ಈ ಖುಷ್ಕಿ 1777 11/ಈಿ 11/ಪಿ 11/ಈ 0.15 29.80 

ಒಟ್ಟು 2.39 
2. ಕೆರೆಹಿತ್ತು : 

12 ಯಲ್ಲಪ್ಪ ಬಿನ್‌ ಕಲ್ಲಪ್ಪ, ರಾಧಮ್ಮ ಯಲ್ಲಪ್ಪ ಬಿನ್‌ ಕಲ್ಲಪ್ಪ, ರಾಧಮ್ಮ 22/18 ಖುಷ್ಟಿ 22/1 22/1 ಗಿಳಲಗುಂಡಿ 22/8 0.10 0.90 
ಕೋಂ "ಇಂದಪ್ಪ ಸತ್ಯಪ್ಪ. ಕೋಂ "ಇಂದಪ್ಪ, ಸತ್ಯಪ್ಪ 
ತುಂಗಭದಪ್ಪ” ಬಿನ್‌ ಯಲ್ಲಪ ತುಂಗಭದಪ್ಪ`' ಬಿನ್‌ ಯಲ್ಲಪ 

13 ಅಬ್ದುಲ್‌ ನ ಬಿನ್‌ ತಮ್ಮಾಲ್‌ ಅಬ್ದುಲ್‌ KR ಬಿನ್‌ ತಮ್ಮಾಲ್‌ 22/38 ಖುಷ್ಟಿ 22/38 22/1 22/8 22/3 0.04 16.56 
ರೆಹಮಾನ್‌ ರೆಹಮಾನ್‌ 

14 ರಾಧಮ್ಮ ಕೋಂ ಇಂದಪ್ರ ಸತ್ಯಪ್ಪ ರಾಧಮ್ಮ ಕೋಂ ಇಂದಪ್ಪ, ಸತ್ಯಪ್ಪ 22/5ಪಿ ಖುಷ್ಕಿ 22/5 22/5 22/3 25 0.10 17.59 
ಬಿನ್‌ ಯಲ್ಲಪ್ಪ ಬಿನ್‌ ಯಲ್ಲಪ್ಪ 

15 | ಖಾದರ್‌ ಷರೀಫ್‌ ಬಿನ್‌ ದಸ್ತಗೀರ್‌ ಖಾದರ್‌ ಷರೀಫ್‌ ಬಿನ್‌ ದಸ್ತಗೀರ್‌ 25/ಪಿ ಖುಷ್ಟಿ 25/ಪಿ 25/ಪಿ 22 26 0.06 17.10 
ಸಾಬ್‌ ಸಾಬ್‌ 26/ಖಿ 26 26 26 27 0.21 10.45 














































































































೪೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧, ೨೦೦೯ ಭಾಗ -೬ 
[ ಕ್ರ | ಖಾತೆದಾರರ / ಹಿಡುವಳಿದಾರರ |]... ಅನುಭವದಾರರ ಹೆಸರು] ಸ.ನಂ. ] ತರಹೆ ೨೨... ಚಕ್ಕುಂದಿ ಇ [| ಭೂ ಸ್ವಾಧೀನದ | 
ಸಂ. ಹೆಸರು ಶ್ರೀಯುತರುಗಳಾದ ಜಮೀನಿನ ವಿವರ 
ಶ್ರೀಯುತರುಗಳಾದ : ಪೂರ್ವ | ಪಶ್ಚಿಮ ಉತ್ತರ ದಕ್ಷಿಣ | ವಿಸ್ತೀರ್ಣ ] ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. | ಎ.ಗುಂ. | ರೂ.ಷ್ಠೆ 
16 |ದಾನಿ ಹಾಲಪ್ಪ ಗೌಡ ಜಿನ್‌ ದಾನಿ ಹಾಲಪ್ಪ ಗೌಡ ಜಿನ್‌ 27/ಏ ಖುಷ್ಟಿ 27 17 27 27 0.22 9.54 
ಮಲ್ಲಪ್ಪಗೌಡ ಮಲ್ಲಪ್ಪಗೌಡ 
17 ಪಂಚಾಕ್ಷರ ಆರಾದ್ಯ, ಷಡಾಕ್ಷರ ಪಂಚಾಕ್ಷರ ಆರಾದ್ಯ, ಷಡಾಕ್ಟರ 17/8 ಖುಷ್ಕಿ 17 $ 17 17 0.37 9.11 
ಆರಾದ್ಯ, ಶಾಂತವೀರಯ್ಯ ಆರಾದ್ಯ ಆರಾದ್ಯ, ಶಾಂತವೀರಯ್ಯ ಆರಾದ್ಯ 
18 1022 ಕನರ್‌ಸಾಗರ್ರ ಧಾ ತತ್‌ಸಾಗಾಶ್ಸ್‌ 8/೭ ಖುಷ್ಕಿ 17 8 ಕ $8 0.16 8.09 
ಹೇಮಂತ ಗೌಡ, ರೇವಪ್ಪ ಗೌಡ, ಹೇಮಂತ ಗೌಡ, ರೇವಪ್ಪ ಗೌಡ, 
ದಾನೇಶಪ್ಪ, ವೀರಭದಪ್ಪ' ದಾನೇಶಪ್ಪ, ವೀರಭದಪ್ಪ 
19 | ಖಾದರ್‌ ಷರೀಫ್‌, ವಷ್‌ ಖಾದರ್‌ ಷರೀಫ್‌, ರಾಷ್‌ 6/ ಖಿ ಖುಷ್ಟಿ 6 6 8 107 0.35 2.00 
ಆಹಮದ್‌ ಆಹಮದ್‌ 
20 | ಷಣ್ಮುಕಮ್ಮ ಕೋಂ ನಾಣ್ಯಪ್ಪ, ಷಣ್ಮುಕಮ್ಮ ಕೋಂ ನಾಣ್ಯಪ್ಪ, 107 ಖುಷ್ಕಿ 107 107 8 33 0.08 1.06 
ಶೇಖರಪ್ಪ ಬಿನ್‌ ನಾಣ್ಯಪ್ಪ ಗೌಡ ಶೇಖರಪ್ಪ ಬಿನ್‌ ನಾಣ್ಯಪ್ಪ ಗೌಡ 
21 ಶೇಖರಪ್ಪ ಬಿನ್‌ ವೀರಪ್ಪ ಗೌಡ, ಶೇಖರಪ್ಪ ಬಿನ್‌ ವೀರಪ್ಪ ಗೌಡ. 83/2 ಖುಷ್ಟಿ 33 33 107 33 0.12 1.96 
ಯೋಗೇಂದಪ್ಪ ಬಿನ್‌ ವೀರಪ್ಪ ಗೌಡ ಯೋಗೇಂದಪ್ಪ ಬಿನ್‌ ವೀರಪ್ಪ 
22 ರುದಪ್ಪ ಬಿನ್‌ ಲಿಂಗಪ್ಪ ರುದಪ್ಪ ಬಿನ್‌ ಲಿಂಗಪ್ಪ 33/1 ಖುಷ್ಟಿ 33 33 33 32 0.12 1.70 
23 ಹಸರತ. ಪಾಕಭರಕ್ಪ ಬಿನ್‌ ಹಾವ ಪಾಕಭರಪ್ಪ ಬಿನ್‌ 31/12 ಖಿಷ್ಠಿ 30 32 3/ಮಿ 3/ಪಿ 104 2.00 
ಕೆಂಜಿಗಪ್ಪ ಗೌಡ ಕೆಂಜಿಗಪ್ಪ ಗೌಡ 
ಜಾವ್ನಾ: 537 
3. ಲಕ್ಕವಳ್ಳಿ : 
24 1 ಮುರಿಗೇಶಪ್ಪ ಬಿನ್‌ ಹಾಲಪ್ಪ ಮುರಿಗೇಶಪ್ಪ ಬಿನ್‌ ಹಾಲಪ್ಪ 3 ಖುಷ್ಕಿ 5 ಕೆರೆಹಿತ್ಸು 3 3 0.12 4.37 
25 ಶಾಂತವೀರಪ್ಪ ಬಿನ್‌ ನಾಗಪ್ಪ ಶಾಂತವೀರಪ್ಪ ಬಿನ್‌ ನಾಗಪ್ಪ 5/5ಪಿ ಖುಷ್ಕಿ ೨/ 3 5/12 5/12 0.12 10.58 
26 | ಹಾಲಪ್ಪ ಜನ್‌ ಗುತ್ಯಪ್ಪ ಹಾಲಪ್ಪ ಜಿನ್‌ ಗತ್ಕಪ್ಪ 51ಪಿ | ಮುಷ್ಠಿ 7 5/9 ಕಗ 518" | 009 10.58 
ಕೇಶವ ಬಿನ್‌ ಗುತ್ಯಪ್ಪ, ಕೇಶವ ಬಿನ್‌ ಗುತ್ಯಪ್ಪ, 
ಮೋಹನ ಬಿನ್‌ ಗುತ್ಯಪ್ಪ ಮೋಹನ ಬಿನ್‌ ಗುತ್ಯಪ್ಪ 
ಜಷ್ಟಾ 0.33 













































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧, ೨೦೦೯ ೪೬೩ 
ಖಾತದಾರರ / ಹಿಡುವಳಿದಾರರ ಭೂ ಸ್ವಾಭೀನದ 
ಸಂ. ಹೆಸರು ಶ್ರೀಯುತರುಗಳಾದ ಜಮೀನಿನ ವಿವರ 
ಶ್ರೀಯುತರುಗಳಾದ : ಪೂರ್ವ | ಶಶ್ಚಿಮ ಉತ್ತರ ದಕ್ಷಿಣ | ವಿಸ್ತೀರ್ಣ ] ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. | ಎ.ಗುಂ. | ರೂ.ಪೈ 
1 ತಂಗಳವಾಡಿ 
27 | ಸೋಮಪ್ಪ ಬಿನ್‌ ಬಸಪ್ಪ ಸೋಮಪ್ಪ ಬಿನ್‌ ಬಸಪ್ಪ 59/೬ | ಮುಷ್ಟಿ 5 5 59/ಪಿ 59/d | 0.12 2.65 
28 | ಗಾಮಮ್ಮ ಕೋಂ ಭೈರಪ್ಪ ಗಾಮಮ್ಮ ಕೋಂ ಭೈರಪ್ಪ 518. ಷ್ಟ 5 5 5 5 0.10 2.00 
29 | ಮಂಜಪ ಬಿನ್‌ ಹೂವಪ್ಪ ಮಂಜಪ ಬಿನ್‌ ಹೂವಪ 5/ಪಿ6 | ಖುಷ್ಕಿ 5 5 5 5 0.01 2.20 
30 | ಯೋಗೇಂದಪ ಬಿನ್‌ ಕುಬೇಂದಪ | ಯೋಗೇಂದಪ ಬಿನ್‌ ಕುಬೇಂದಪ | 5/೩7 | ಖುಷ್ಕಿ 5 5 5 5 0.04 0.20 
31 | ಜೋಗಿ ಸಿದ್ದಪ್ಪ ಬಿನ್‌ ಭೈರಪ್ಪ ಪೌತಿ | ಜೋಗಿ ಸಿದ್ಧಪ್ಪ ಬಿನ್‌ ಭೈರಪ್ಪ 5/೩2 | ಖುಷ್ಕಿ 5 5 5 5 0.03 0.20 
ರತ್ನಮ್ಮ ಪೌತಿ ರತ್ನಮ್ಮ 
32 | ದುರ್ಗೇಶಪ್ಪ ಬಿನ್‌ ಹುಚ್ಚಪ್ಪ ದುರ್ಗೇಶಪ್ಪ ಬಿನ್‌ ಹುಚ್ಚಪ್ಪ 61/2 | ಖುಷ್ಕಿ 5 61 61 61 0.03 0.91 
33 |ನಾಗಪ ಬಿನ್‌ ಚೌಡಪ ನಾಗಪ ಬಿನ್‌ ಚೌಡಪ 5/ಪಿ5 | ಖುಷಿ 5 61 61 61 0.05 1.24 
34 | ಧರ್ಮಪ್ಪ ಬಿನ್‌ ಭೈರಪ್ಪ ಧರ್ಮಪ್ಪ ಬಿನ್‌ ಭೈರಪ್ಪ 5/ಪಿ9 | ಖುಷ್ಠಿ 5 5 5 5 0.10 1.15 
35 | ಕುಬೇಂದಪ ಬಿನ್‌ ಚೌಡಪ ಕುಬೇಂದಪ ಬಿನ್‌ ಚೌಡಪ 5/ಪಿ3 | ಖುಷ್ಠಿ 5 5 5 5 0.08 1.03 
36 | ಮೋಹನ ಬಿನ್‌ ನಾಗಪ್ಪ ಮೋಹನ ಬಿನ್‌ ನಾಗಪ್ಪ 5/4 | ಖಿಷ್ಟಿ 5 5 5 5 0.08 124 
37 | ಹನುಮಂತಪ್ಪ ಬಿನ್‌ ಹುಚ್ಚಪ್ಪ ಹನುಮಂತಪ್ಪ ಬಿನ್‌ ಹುಚ್ಚಪ್ಪ 1/ಪಿ1 | ಖುಷ್ಕಿ 1 1 1 3 0.06 0.06 
ಜುಮ್ತಾ : 1.30 
5. ಕಣ್ಣೂರು 
38 | ಶಾಂತಪ ಬಿನ್‌ ಭರ್ಮಪ ಶಾಂತಪ ಬಿನ್‌ ಭರ್ಮಪ 24/6 | ಖುಷ್ಠಿ 24 24 24 32 0.17 4.40 
39 | ಮಲ್ಲಪ್ಪ ಬಿನ್‌ ಭರ್ಮಪ್ಪ ಮಲ್ಲಪ್ಪ ಬಿನ್‌ ಭರ್ಮಪ್ಪ 24/0 | ಖುಷ್ಠಿ 24 24 ಸ್ತ 24 0.08 1.10 
40 | ಗುಡ್ಡಪ್ಪ ಬಿನ್‌ ಭರ್ಮಪ್ಪ ಗುಡ್ಡಪ್ಪ ಬಿನ್‌ ಭರ್ಮಪ್ಪ 24/5 ಇಷ್ಟಿ 24 24 24 24 0.05 1.10 
41 | ನಾರಾಯಣಪ್ಪ ಜಗನ್ನಾಥ, ನಾರಾಯಣಪ್ಪ, ಜಗನ್ನಾಥ, 26 ಮುಷ್ಠಿ 2% 27 29 32 0.07 24.47 
ಶಿವರುದಪ್ಪ, ಸ್ವಾಮಿ, ರಾಮಚಂದಪ್ಪ ಶಿವರುದಪ್ಪ, ಸ್ವಾಮಿ. 26 ಖುಷ್ಟಿ 2% 29 32 0.13 3.50 23 
ಬಿನ್‌ ಹನುಮಂತಪ್ಪ ರಾಮಚೌದಪ್ಪ "ಏನ್‌ 27/ 
(ಸ.ನಂ. 27/ರಿಂದ4 ರಲ್ಲಿ (0105 ಹನುಮಂತಪ್ಪ ರಿಂದ 4 
ಅಡಿಕೆಮರ (2)2 ತೆಂಗಿನ ಮರ (ಸ.ನಂ.27/ರಿಂದ4 ರಲ್ಲಿ (1105 
(3)4 ಸಾಗುವಾನಿ ಮರ ಇರುತ್ತದೆ) | ಅಡಿಕೆಮರ (2)2 ತೆಂಗಿನ ಮರ 
(3)4 ಸಾಗುವಾನಿ ಮರ ಇರುತ್ತದೆ) 















































೪೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೧, ೨೦೦೯ ಭಾಗ -೬ 


































































































[ ಕ್ರ | ಖಾತೆದಾರರ / ಹಿಡುವಳಿದಾರರ ಹೆಸರು 7... ಅನುಭವದಾರರ ಹೆಸರು... |] ಸ.ನಂ. ] ತರಹೆ ಗೆ... ಚಕ್ಕಂದ ಇ ಅ «೫1[| ಭೂ ಸ್ವಾಧೀನದ | 
ಸಂ. | ಶ್ರೀಯುತರುಗಳಾದ : ಶ್ರೀಯುತರುಗಳಾದ ಜಮೀನಿನ ವಿವರ 
ಪೂರ್ವ | ಪಶ್ಚಿಮ | ಉತ್ತರ | ದಕ್ಷಿಣ | ವಿಸ್ತೀರ್ಣ ಆಕಾರ 
ಸ.ನಂ. | ಸನಂ. | ಸನಂ. | ಸನಂ. | ಎ.ಗುಂ. | ರೂ. ಪೈ. 
42 ನಾರಾಯಣಪ್ಪ ಬಿನ್‌ ಹನುಮಂತಪ್ಪ ನಾರಾಯಣಪ್ಪ ಬಿನ್‌ ಹನುಮಂತಪ್ಪ 32/4 ತರಿ 32 32 32 32 0.18 8.00 
43 | ಬಾಬುಸಾಬ್‌ ಪೌತಿ ಗಫಾರ್‌ ಸಾಬ್‌ ಬಾಬುಸಾಬ್‌ ಪೌತಿ ಗಫಾರ್‌ ಸಾಬ್‌ & 32/16 ತರಿ 32 32 32 ತೆಂಗಳ 0.03 8.00 
& ಮುನೀರ್‌ ಸಾಬ್‌ ಮುನೀರ್‌ ಸಾಬ್‌ ವಾಡಿ 
44 | ಜುಲೇಖಾಭೀ ಕೋಂ ಕಸೂಫ್‌ ಸಾಬ್‌ |! ಜುಲೇಖಾಭೀ ಕೋಂ ಈಸೂಫ್‌ ಸಾಬ್‌ 3225 ತರಿ 32 32 32 32 0.12 8.00 
45 [ಷಣ್ಮುಕಪ್ಪ ಬನ್‌ ರಾಮಪ್ಪ ಷಣ್ಮುಕಪ್ಪ ಬಿನ್‌ ರಾಮಪ್ಪ 3246 | ತರಿ 275 275 275 275 0.11 8.00 
46 | ಶೀವಪ್ಪ ಶೆಟ್ಟಿ ಬಿನ್‌ ಕೃಷ್ಣಯ್ಯ ಶೆಟ್ಟಿ ಶೀವಪ್ಪ ಶೆಟ್ಟಿ ಬಿನ್‌ ಕೃಷ್ಣಯ್ಯ ಶೆಟ್ಟಿ 32 | ಖಷ್ಕಿ | 275 EES 275 0.11 2.00 
47 ಎ.ಕೆ.ಮಾರಿಯಪ್ಪ ಬಿನ್‌ ಹುಚ್ಚಪ್ಪ ಎ.ಕೆ.ಮಾರಿಯಪ್ಪ ಬಿನ್‌ ಹುಚ್ಚಪ್ಪ 32x | ಖಷಿ 275 275 275 275 0.12 2.00 
48 | ಸಂಗೀರವಿ ಜಿನ್‌ ಕೆರಿಯಪ್ಪ ಸಂಗೀರವಿ ಬಿನ್‌ ಕೆರಿಯಪ್ಪ 32x | ಖುಷ್ಕಿ 32 32 32 32 0.16 2.00 
49 ಸ್ವಾಮಿರಾವ್‌ ಬಿನ್‌ ಹುಚ್ಚಪ್ಪ ಸ್ವಾಮಿರಾವ್‌ ಬಿನ್‌ ಹುಚ್ಚಪ್ಪ 32 ಖುಷ್ಟಿ 32 32 32 32 0.03 2.00 
50 ಹಾಲಮ್ಮ ಕೋಂ ಹುಚ್ಚಪ್ಪ ಹಾಲಮ್ಮ ಕೋಂ ಹುಚ್ಚಪ್ಪ 32 ಖುಷ್ಟಿ 32 32 32 32 0.03 2.00 
ಜುಮ್ಲಾ: 319 
ಘೋಷ್ಟಾರೆ 

01 ಗಿಳಲಗುಂಡಿ — 2.39 2.39 

07 3ರಹತ್ತಾ 2 57 527 

03 ಲಕ್ಕವಳ್ಳಿ — 0.33 0.33 

04 ತಂಗಳವಾಡಿ — 1.30 1.30 

05 ಕಣ್ಣೂರು 1.04 2.15 3.19 

ಜುಮ್ಲಾ: 1.04 13.34 14.38 




















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 191 ಎಂ. ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾಧೀನ-2) 


